ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ, ಏಪ್ರಿಲ್ ೯ , ೨೦೧೫ ( ಚೈತ್ರ ೧೯ , ಶಕ ವರ್ಷ ೧೯೩೭) 
Bengaluru , Thursday, April 9, 2015 (Chaithra 19 , Shaka Varsha 1937) 


ಸಂಚಿಕೆ ೧೫ 
Issue 15 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
ಕಾರ್ಖಾನೆ ಮತ್ತು ಬಾಯ್ದರುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಣ 150 ಕಾಬಾಸೇ 2014, ಬೆಂಗಳೂರು, ದಿನಾಂಕ : 12 - 12 - 2014 
ಕಾರ್ಖಾನೆಗಳು ಬಾಯ್ದರುಗಳು ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ ಸೇವೆಗೆ ಸೇರಿದ ಶ್ರೀ ಕೆ.ವಿ . ಚಂದ್ರಮೌಳಿ, ಹಿರಿಯ ಸಹಾಯಕ 
ನಿರ್ದೇಶಕರು (ಬಾಯ್ಸರ್) ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ . 36300 -53850 ವೇತನ ಶ್ರೇಣಿಯ 
ಉಪ ನಿರ್ದೇಶಕರು ( ಬಾಯ್ದರ್) ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಇವರನ್ನು ಶ್ರೀ ಬಿರದಾರ್, ಉಪ ನಿರ್ದೇಶಕರು (ಬಾಯ್ಸರ್) ಬೆಳಗಾವಿ ವಿಭಾಗ, 
ಬೆಳಗಾವಿ ಇವರ ವಯೋನಿವೃತ್ತಿಯಿಂದ ತೆರವಾಗಿರುವ ಖಾಲಿ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR -264 

ಬೋರಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC -50 

ಕಾರ್ಖಾನೆ ಮತ್ತು ಬಾಯ್ದರುಗಳ ಶಾಖೆ, ಕಾರ್ಮಿಕ ಇಲಾಖೆ. 
ಕಾರ್ಖಾನೆ ಮತ್ತು ಬಾಯ್ದರುಗಳ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಕಾಲ 167 ಕಾಬಾಸೇ 2014 , ಬೆಂಗಳೂರು, ದಿನಾಂಕ : 12 - 12 - 2014 


ಕಾರ್ಖಾನೆಗಳು ಬಾಯ್ದರುಗಳು ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ ಸೇವೆಗೆ ಸೇರಿದ ಶ್ರೀ ಎಂ .ಹೆಚ್, ಚಿಕ್ಕಮುನಿಯಪ್ಪ, ಸಹಾಯಕ 
ನಿರ್ದೇಶಕರು (ಬಾಯ್ಸರ್) ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ . 28100 -50100ರ ವೇತನ ಶ್ರೇಣಿಯ 
ಹಿರಿಯ ಸಹಾಯಕ ನಿರ್ದೇಶಕರು ( ಬಾಯ್ಕರ್) ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಇವರನ್ನು ಶ್ರೀ ಎಂ. ಹೆಚ್. ಚಿಕ್ಕಮುನಿಯಪ್ಪ, ಹಿರಿಯ ನಿರ್ದೇಶಕರು 
( ಬಾಯ್ಸರ್) ಬೆಂಗಳೂರು ವಿಭಾಗ-1, ಬೆಂಗಳೂರು ಇವರ ಮುಂಬಡ್ತಿಯಿಂದ ತೆರವಾಗಿರುವ ಖಾಲಿ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬೋರಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 


PR-265 


SC - 50 


ಕಾರ್ಖಾನೆ ಮತ್ತು ಬಾಯ್ದರುಗಳ ಶಾಖೆ, ಕಾರ್ಮಿಕ ಇಲಾಖೆ. 


( ೯೭) 


೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೯ , ೨೦೧೫ 


ಭಾಗ ೨ 


ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 188 ಎಲ್‌ಎಸಿ 2014 , ಬೆಂಗಳೂರು, ದಿನಾಂಕ : 23 - 09 - 2014 
ಕು : ಪವಿತ್ರ ಕುಂದರ್ ರವರು ಕರ್ನಾಟಕ ನ್ಯಾಯಾಂಗ ಸೇವೆಯ ಸಿವಿಲ್ ಜಡ್ಜ್ ಹುದ್ದೆಗೆ ದಿನಾಂಕ : 15 - 07 - 2014 ರಿಂದ ಜಾರಿಗೆ ಬರುವಂತೆ 
ಸಲ್ಲಿಸಿರುವ ರಾಜೀನಾಮೆಯನ್ನು ಘನತೆವೆತ್ತ ರಾಜ್ಯಪಾಲರು ಅಂಗೀಕರಿಸಿರುತ್ತಾರೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR- 266 

ಎಸ್ . ಉಮೇಶ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ- 1), 
SC - 25 

ಕಾನೂನು ಇಲಾಖೆ. 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 3 ಪಿಪಿಇ 2015 , ಬೆಂಗಳೂರು, ದಿನಾಂಕ : 03 - 02 - 2015 
ಶ್ರೀ ಎಂ . ವಿ . ಭಟಪನ್ನೆ , ಸರ್ಕಾರಿ ಅಭಿಯೋಜಕರು, 1ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಮಂಗಳೂರು ಇವರಿಗೆ 
ರೂ . 40050 - 56550ರ (ಗ್ರೂಪ್- ಎ ಶ್ರೇಣಿ) ವೇತನ ಶ್ರೇಣಿಯಲ್ಲಿ ಅಭಿಯೋಗ ಉಪ ನಿರ್ದೇಶಕರ ಹುದ್ದೆಗೆ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ಕಛೇರಿಯಲ್ಲಿ ಶ್ರೀ ಸುದೀಪ್ 
ಬಂಗೇರಾ ಇವರ ವಯೋನಿವೃತ್ತಿಯಿಂದ ತೆರವಾದ ಅಭಿಯೋಗ ಉಪ ನಿರ್ದೇಶಕರ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR-267 

ದೇವೇಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ. 
( ಅಭಿಯೋಗ, ಕಾಫಿಮೋಸ ಮತ್ತು ಪೊಲೀಸ್ ಸೇವೆಗಳು - ಬಿ ) 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 264 ಎಲ್‌ಎಸಿ 2014 , ಬೆಂಗಳೂರು, ದಿನಾಂಕ : 22 - 01 -2015 
ಶ್ರೀಮತಿ ಸರ್ವಮಂಗಳ ಚಿಕ್ಕನಗೌಡರ್ ರವರು ಕರ್ನಾಟಕ ನ್ಯಾಯಾಂಗ ಸೇವೆಯ ಸಿವಿಲ್ ಜಡ್ಜ್ ಹುದ್ದೆಗೆ ಸಲ್ಲಿಸಿರುವ ರಾಜೀನಾಮೆಯನ್ನು 
ಕೂಡಲೇ ಜಾರಿಗೆ ಬರುವಂತೆ ರಾಜ್ಯಪಾಲರು ಅಂಗೀಕರಿಸಿರುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR- 268 

ಎಸ್ . ಉಮೇಶ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1) , 
SC- 25 

ಕಾನೂನು ಇಲಾಖೆ. 
HIGH COURT OF KARNATAKA 

NOTIFICATION 

NO. GOB(I) 19(15)/ 2015, BENGALURU, DATED : 07. 02.2015, 
The Presiding Officer, Fast Track Court -XIII, Bengaluru , is concurrently appointed as the Presiding Officer , Fast Track Court 
XII , Bengaluru , during the leave period of Smt. Usharani, Presiding Officer, Fast Track Court- XII, Bengaluru , i.e . from 09 .03. 2015 to 
20 .03.2015 ( bdi). 
P . R . 269 

BY ORDER OF THE HIGH COURT 

REGISTRAR ( JUDICIAL ). 
HIGH COURT OF KARNATAKA 

NOTIFICATION 

NO. GOB(I) 21 (70 )/2014 , BENGALURU, DATED : 05.02.2015, 
In modification of this office notification of even number dated 28 .01 .2015 , the Presiding Officer of the court of Prl. Civil Judge 
and JMFC ., Udupi, is concurrently appointed as the Presiding Officer of the court of III Addl. Civil Judge and JMFC ., Udupi, during the 
leave period of Smt. Zarifa Banu A .R , III Addl. Civil Judge and JMFC ., Udupi, from 03.01.2015 till the officer resumes her duties. 
P . R . 270 

BY ORDER OF THE HIGH COURT 


REGISTRAR (JUDICIAL). 


66 


ಭಾಗ ೨ 

BISFEIE ODZIE, TO BOJO, Jgem E , 9008 
HIGH COURT OF KARNATAKA 

NOTIFICATION 

NO . GOB (1) 21 (15 /2015 , BENGALURU , DATED : 07.02 .2015 . 
The Presiding Officer of the court of the Civil Judge and JMFC ., Chittapur, is concurrently appointed as the Presiding Officer 
of the court of the Prl. Civil Judge and JMFC ., Chincholi, during the leave period of Smt. Shainey K .M , Prl . Civil Judge and JMFC ., 
Chincholi, i.e. from after office hours of 01.02 .2015 till commencement of office hours of 12.02.2015 (bdi). 
P . R . 271 

BY ORDER OF THE HIGH COURT 

REGISTRAR (JUDICIAL). 
HIGH COURT OF KARNATAKA 

NOTIFICATION 

NO . GOB (1) 21(45)/2014 BENGALURU , DATED : 04 .02 .2015 . 
Smt. Uma K ., II Addl. Civil Judge and JMFC II Court , Kalaburagi, is granted Earned Leave for 17 days from 19 .07 . 2014 to 
04.08. 2014 (bdi), on medical grounds. 

The III Addl. Civil Judge and JMFC., Kalaburagi. is placed in concurrent charge of the said court , during the above said 
period . 

Smt. Uma K ., II Addl. Civil Judge and JMFC II Court ,Kalaburagi, is re -posted to the same post on expiry of the above said 
leave period . 
P . R . 272 

BY ORDER OF THE HIGH COURT 

DEPUTY REGISTRAR 
HIGH COURT OF KARNATAKA 

NOTIFICATION 

NO . GOB (1) 19 (7)/ 2015 , BENGALURU , DATED : 04 .02.2015 . 
Sri.B . V . Patil, the then Prl. Judge, Family Court, Raichur, presently working as Prl. District and Sessions Judge, Kalaburagi, is 
granted Earned Leave for 07 days from 12 .01.2015 to 18 .01. 2015 (bdi), prefixing General Holidays falling on 10 .01. 2015 and 
11.01 . 2015 , on private affairs. 

The || Addl. District and Sessions Judge , Raichur , is placed in additional charge of the said court, during the above said 
period. 

Sri.B . V . Patil, the then Prl. Judge, Family Court , Raichur, is re -posted to the same post on expiry of the above said leave 
period . 
P . R . 273 

BY ORDER OF THE HIGH COURT 

DEPUTY REGISTRAR 


HIGH COURT OF KARNATAKA 

NOTIFICATION 

No. HCE. 62/2015 , BENGALURU , Dated : 11th February 2015 . 
Dr. M . Mohan Kumar, Medical Officer working on deputation in this office is permitted to go over Gurgaon , Haryana State to 
attend 70th Annual Conference of the Association of physicians of India for 04 days from 19.02 .2015 to 22.02 .2015 (bdi) and to leave the 
head quarters during the above period . 

Further, the said Medical Officer is granted special Casual Leave for the above said period as per Ann - B (13 ) of KCSRs., 
subject to production of Attendance Certificate from the concerned. He is not entitled the traveling allowance for attending the above 
conference under Rule 548(iii) of KCSRs and note of the Anne - B ( 13 ). 

Further, Dr. M .G . Triveni, Medical Officer working on deputation in this office is placed in additional charge of the above said 
period . 
P . R . 274 

BY ORDER 

G . SHAMBANNA 
ASSISTANT REGISTRAR 


noo SISTEIT ODZIE, TO BOJO, Jgem E , 9008 

ಭಾಗ ೨ 
HIGH COURT OF KARNATAKA 

NOTIFICATION 

NO . GOB (1) 21(07 )/2015 , BENGALURU , DATED : 04.02.2015 . 
Sri. Oonkar Murthy K .M , Prl. Civil Judge and JMFC., Mulbagal , is granted Paternity Leave for 13 days from 13.01. 2015 to 
25 .01. 2015 (bdi), suffixing General Holidays falling on 26 .01. 2015 . 

The Addl. Civil Judge and JMFC ., Mulbagal, is placed in additional charge of the said court, during the above said leave 
period. 

Sri. Oonkar Murthy K .M , Prl. Civil Judge and JMFC ., Mulbagal, is re-posted to the same post on expiry of the above said 
leave periods. 
P . R . 275 

BY ORDER OF THE HIGH COURT 

DEPUTY REGISTRAR 
HIGH COURT OF KARNATAKA 

NOTIFICATION 

No . GOB (1) 19 (06 )/2015 , BENGALURU , DATED : 10 .02.2015 . 
The Presiding Officer of the court of Addl. Senior Civil Judge and JMFC ., K .G .F., is concurrently appointed as the Presiding 
Officer of the court of Presiding Officer , Fast Track Court, K .G . F., during the leave period Sri. K . Subramanya , Presiding Officer, Fast 
Track Court , K .G .F ., i.e . from after office hours of 09.03 . 2015 till commencementof office hours of 13.04 .2015 (bdi). 
P . R . 276 

BY ORDER THE HIGH COURT 

P . N . DESAI 

REGISTRAR ( JUDICIAL ) 
HIGH COURT OF KARNATAKA 

NOTIFICATION 

NO. GOB(1) 21(14)/2015 , BENGALURU, DATED : 07 .02.2015 . 
The Presiding Officer of the court of II Addl. Civil Judge and JMFC., Kadur, is concurrently appointed as the Presiding Officer 
of the court of Prl. Civil Judge and JMFC ., Kadur, during the leave period of Sri. Srinivasa Gowda . C , Prl. Civil Judge and JMFC .,Kadur, 
from after office hours of 21 .02 .2015 till commencement of office hours of 06 .03. 2015 (bdi). 
P . R . 277 

BY ORDER OF THE HIGH COURT 

REGISTRAR ( JUDICIAL). 
HIGH COURT OF KARNATAKA 

NOTIFICATION 
NO . GOB (1) 3 /2015 , BENGALURU, DATED : 11TH FEBRUARY , 2015 
The Presiding Officer of the court of Civil Judge and JMFC ., Yelburga is concurrently appointed as the Presiding Officer of the 
court of Civil Judge and JMFC ., Koppal with a direction to itinerate the said court for three days in a week i.e., on every working Monday , 
Tuesday and Wednesday and until further orders . 
P . R . 278 

BY ORDER OF THE HIGH COURT 

B .A . PATIL 

REGISTRAR (GENERAL ). 
HIGH COURT OF KARNATAKA 

NOTIFICATION 
NO . GOB(1) 28 /2013, BENGALURU, DATED : 10TH February , 2015 
In pursuance of Rule 118 - A (1) of K . C .S . Rs. and as per Government Order No . FD 05 SRS 2012 , dated 14 .06 .2012 sanction 
is hereby accorded for payment of cash equivalent of leave salary for Earned Leave , subject to maximum of 300 days , at the credit of 
Sri. D .R . Venkatasudarshan , District Judge, who retired from Judicial Service w .e.f. the afternoon of 31.01. 2015 on attaining the age of 
superannuation . It is certified that no Departmental Enquiry was pending against the said Officer, as on that date . 
P . R . 279 

BY ORDER OF HON BLE THE CHIEF JUSTICE , 

B . A . PATIL 
REGISTRAR (GENERAL ). 


ಭಾಗ ೨ FIDTEIT JOTE, Ndoado , Joget , 9003 

non 
HIGH COURT OF KARNATAKA 

NOTIFICATION 

NO . GOB (1) 19 (10)/2015 , BENGALURU , DATED : 09 .02.2015 . 
Sri. D .R . Venkatsudarshan , the then Prl. District and Sessions Judge, Kalaburagi, now retired , is granted Earned Leave for 04 
days from 19.01.2015 to 22 .01. 2015 (bdi), prefixing General Holiday falling on 18 .01.2015 , on private affairs . 

The III Addl. District and Sessions Judge , Kalaburagi, is placed in additional charge of the said court, during the above said 
leave period . 

Sri. D .R . Venkatsudarshan , the then Prl. District and Sessions Judge, Kalaburagi, is re -posted to the same post on expiry of 
the above said leave period . 
P . R . 280 

BY ORDER OF THE HIGH COURT 

DEPUTY REGISTRAR 
HIGH COURT OF KARNATAKA 

NOTIFICATION 

NO . GOB (1) 20 (05 )/2015, BENGALURU , DATED : 09.02.2015 . 
Sri. H .A . Mohan , Prl. Senior Civil Judge and CJM ., Chitradurga , is granted Earned Leave for 10 days from 19.01.2015 to 
28 .01.2015 (bdi), prefixing General Holiday falling on 18.01.2015 , on private affairs. 

The | Addl . Senior Civil Judge and JMFC ., Chitradurga, is placed in additional charge of the said court, during the above 
period . 

Sri. H .A. Mohan , Prl. Senior Civil Judge and CJM ., Chitradurga , is re-posted to the same post on expiry of the above said 
period. 
P . R . 281 

BY ORDER OF THE HIGH COURT 

DEPUTY REGISTRAR 
HIGH COURT OF KARNATAKA 

NOTIFICATION 
NO . GOB (1) 2/2015, BENGALURU , DATED : 9TH FEBRUARY, 2015 . 
In partial modification of this office Notification No. GOB (I) 2/ 2014 dated 01.07 .2014 , the Presiding Officer of the Court of III 
Addl. Senior Civil Judge, Kalaburagi, is concurrently appointed as the Presiding Officer of the court of Addl. Senior Civil Judge , 
Kalaburagi (Vacant Court), with immediate effect and until further orders . 
P . R . 282 

BY ORDER OF THE HIGH COURT 

B . A . PATIL 

REGISTRAR GENERAL 
HIGH COURT OF KARNATAKA 

NOTIFICATION 

NO . GOB (1) 21( 12)/2015, BENGALURU , DATED : 12.02 .2015 . 
Smt. Sarvamangala Chikkanagoudar, the then Civil Judge and JMFC ., Koppal, (now retired ). is granted Earned Leave for 08 
days from 16 .01.2015 to 23.01.2015 (bdi), on medical grounds. 

The Civil Judge and JMFC ., Yelburga, is placed in additional charge of the said court, during the above said leave period . 

Smt. Sarvamangala Chikkanagoudar, the then Civil Judge and JMFC .,Koppal, is re -posted to the same post on expiry of the 
above said leave period. 
P . R . 283 

BY ORDER OF THE HIGH COURT 

DEPUTY REGISTRAR 
HIGH COURT OF KARNATAKA 

NOTIFICATION 

NO . GOB (1) 21 (19)/2015 , BENGALURU , DATED : 12 .02.2015 . 
The Presiding Officer of the court of the Addl. Civil Judge and JMFC ., Holenarasipura , is concurrently appointed as the 
Presiding Officer of the court of the Civil Judge and JMFC ., Holenarasipura, during the leave period of Sri. Chandrashekhar Prabhappa 
Diddi, Civil Judge and JMFC ., Helenarasipura, i.e., from 08 .02 .2015 to 22 .02 .2015 (bdi). 
P . R . 284 

BY ORDER OF THE HIGH COURT 

P .N . DESAI 
REGISTRAR ( JUDICIAL ) 


nog BIDFEIT ODZIE, TODOJO, Jgem E , 9009 

ಭಾಗ ೨ 
HIGH COURT OF KARNATAKA 

NOTIFICATION 

NO . GOB (1) 19(09)/2015 , BENGALURU , DATED : 12.02.2015 . 
The Presiding Officer of the court of the XXXI Addl. City Civil and Sessions Judge , Bengaluru , is concurrently appointed as 
the Presiding Officer of the V Addl. City Civil and Sessions Judge , Bengaluru , during the leave period of Sri. Belavigi Basavaraj 
Basappa, V Addl. City Civil and Sessions Judge, Bengaluru , i.e . from after office hours of 13.03 .2015 till commencement of office hours 
of 30.03.2015 (bdi). 
P . R . 285 

BY ORDER OF THE HIGH COURT 

P . N . DESAI 

REGISTRAR (JUDICIAL) 
HIGH COURT OF KARNATAKA 

NOTIFICATION 
No . HCE. 1318 /2014, BENGALURU , Dated : 05th February 2015 . 
Smt. Sumathy K ., Assistant Registrar ( Secretarial Services) of this office is granted Earned Leave for 01 day on 30. 12. 2014 
on private affairs (31.12.2014 is vacation permission ). 

Sri A .G . Vasudeva , Assistant Registrar (Secretarial Services ) of this office is placed incharge of the duties of the above said 
officer during the above said period. 


Smt. Sumathy K ., Assistant Registrar (Secretarial Services) of this office is reposted to the same post on expiry of the said 


period . 


P . R . 286 

BY ORDER 
G . SHAMBANNA 

ASSISTANT REGISTRAR 
HIGH COURT OF KARNATAKA 

NOTIFICATION 
No . HCE. 1370/ 2014 , BENGALURU , Dated : 02nd February 2015 . 
Sri M . Suresh Kumar , Deputy Registrar (Secretarial Services) of this office is granted Earned Leave for one day on 
20 .12 .2014 on private affairs with permission to avail general holiday on 21. 12. 2014 . 

Smt. S . Sridevi, Court Secretary of this office is placed incharge of the duties of the above said officer during the above said 
period . 

Sri M . Suresh Kumar, Deputy Registrar (Secretarial Services) of this office is reposted to the same post on expiry of the said 
period . 
P . R . 287 

BY ORDER 
G . SHAMBANNA 

ASSISTANT REGISTRAR 
HIGH COURT OF KARNATAKA 

NOTIFICATION 
No. HCE . 1265/2014 , BENGALURU , Dated : 04th February 2015. 
Smt. Aaseefa Parveen , Assistant Registrar (Secretarial Services) of this office is granted Earned Leave for 02 days on 
18. 12.2014 and 19. 12.2014 on private affairs. 

Sri V. Krishna, Assistant Registrar ( Secretarial Services ) of this office is placed incharge of the duties of the above said officer 
during the above said period . 

Smt. Aaseefa Parveen , Assistant Registrar (Secretarial Services) of this office is reposted to the same post on expiry of the 
said period . 
P . R . 288 

BY ORDER 
G . SHAMBANNA 
ASSISTANT REGISTRAR 


ಭಾಗ ೨ 


೧೦೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೯ , ೨೦೧೫ 
HIGH COURT OF KARNATAKA 

NOTIFICATION 


No . RSB .No . 36 /2015 , BENGALURU, DATED : 13 .02. 2015 . 


In exercise of the powers conferred by Section 24 of the Civil Procedure Code 1908 , the Misc. No . 28/ 2015 pending on the file 
of Prl. District and Sessions Court, Mysuru is hereby withdrawn and transferred to the file of III Addl. District & Sessions Court, Mysuru 
for disposal in accordance with law . 


ಗಿಗಿಗಿಗಿ 


e with law . 


P . R . 289 


BY ORDER OF THE HIGH COURT 
RAMACHANDRA D . HUDDAR 

REGISTRAR (R & S ) 


ಕಂದಾಯ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಆರ್‌ಡಿ : 24 : ಎಲ್‌ಜಿಜಿ 2014 , ಬೆಂಗಳೂರು, ದಿನಾಂಕ : 05 - 02 - 2015 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 24 ಎಲ್‌ಜಿಜಿ 2014 , ದಿನಾಂಕ : 02 -12 -2014ರನ್ವಯ ಯಾದಗಿರಿ ಜಿಲ್ಲೆಯ, ಗುರಮಿಟ್ಕಲ್ 
ವಿಧಾನಸಭಾ ಕ್ಷೇತ್ರದ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿಗೆ ಅಧ್ಯಕ್ಷರನ್ನಾಗಿ ನೇಮಿಸಲಾದಂತೆ ಕ್ರಮ ಸಂಖ್ಯೆ : 1 ರಲ್ಲಿ "ಶ್ರೀ ಬಾಬುರಾವ 
ಚಿಂಚನಸೂರ, ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು " ಇವರ ಬದಲಿಗೆ "ಶ್ರೀ ನರಸಿಮುಲು ( ನಾರಾಯಣ) ತಂದೆ ಶರಣಪ್ಪ, ಸಿದ್ದಾಪುರ ( ಬಿ)" ಇವರನ್ನು 
ಸಮಿತಿಯ ಅಧ್ಯಕ್ಷರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 
ಉಳಿದಂತೆ ಸದರಿ ಅಧಿಸೂಚನೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR- 290 

- ಮಹಾಂತೇಗೌಡ ಎಸ್ . ಎಲ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC- 20 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3). 


ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 111 ಎಲ್ ಎಡಿ 2014 , ಬೆಂಗಳೂರು, ದಿನಾಂಕ : 07 - 02 - 2015 
ಶ್ರೀಮತಿ ವೀಣಾ ಪಿ. ಹನಮಸಾಗರ, ವಕೀಲರು ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) 
ನಿಯಮಗಳು , 1977ರ ನಿಯಮ 26 ( 2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ 
ಬರುವಂತೆ ಮೂರು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಬಾಗಲಕೋಟೆ ಜಿಲ್ಲೆಯ 
ಅಪರ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಹಾಗೂ ಶ್ರೀ ಎಸ್. ಎಂ . ಚಳಗೇರಿ, ಅಪರ ಸರ್ಕಾರಿ ವಕೀಲರು , ಬಾಗಲಕೋಟೆ ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ 
ಮತ್ತು ಸೇವಾ ಷರತ್ತುಗಳು) ನಿಯಮಗಳು , 1977ರ ನಿಯಮ 5 ( 6) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹುದ್ದೆಯ ಕರ್ತವ್ಯದಿಂದ ಬಿಡುಗಡೆಗೊಳಿಸಲಾಗಿದೆ ಸದರಿಯವರಿಗೆ ಒಂದು ತಿಂಗಳ ರೀಟೇನರ್ ಫೀ ಮಂಜೂರು ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR-291 

* ಜೆ. ಲಕ್ಷ್ಮಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2) ( ಪ) , 
SC- 25 

ಕಾನೂನು ಇಲಾಖೆ. 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 128 ಎಲ್ ಎಡಿ 2014 , ಬೆಂಗಳೂರು, ದಿನಾಂಕ : 07 - 02 - 2015 
ಶ್ರೀ ಎಸ್. ಪ್ರವೀಣ್ ಕುಮಾರ್ , ವಕೀಲರು ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ ( ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಗಳು, 1977ರ ನಿಯಮ 26(2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೯ , ೨೦೧೫ 

ಭಾಗ ೨ 
ಬರುವಂತೆ ಮೂರು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ 
ಪುತ್ತೂರು ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR- 292 

ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-2) (ಪ), 
SC- 25 

ಕಾನೂನು ಇಲಾಖೆ. 


ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 101 ಎಲ್ ಎಜಿ 2012 , ಬೆಂಗಳೂರು, ದಿನಾಂಕ : 07 - 02 -2015 
ಶ್ರೀ ವಿಕ್ರಮ್ ಎಸ್. ಪಾಟೀಲ್, ವಕೀಲರು ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) 
ನಿಯಮಗಳು , 1977ರ ನಿಯಮ 26 ( 2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ 
ಬರುವಂತೆ ಮೂರು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಬೀದರ್ ಜಿಲ್ಲೆಯ 
ಬಸವಕಲ್ಯಾಣ ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 


PR-293 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜೆ. ಲಕ್ಷ್ಮಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ- 2) ( ಪ್ರ ), 

ಕಾನೂನು ಇಲಾಖೆ. 


SC- 25 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 589 ಪಿಐಎಂ 2014, ಬೆಂಗಳೂರು, ದಿನಾಂಕ : 12 - 02 -2015 
ಡಾ || ಸಿ. ಬಿ . ನಂಜರಾಜು, ಸ್ಥಾಯಿ ವೈದ್ಯಾಧಿಕಾರಿಗಳು , ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ , ಬೆಂಗಳೂರು, 
ವೇ . ಶ್ರೀ . ರೂ . 30,400 - 51,300 ಇವರಿಗೆ ಖಾಲಿ ಇರುವ ಉಪ ನಿರ್ದೇಶಕರು (ಹೋಮೀಯೋಪತಿ) ಆಯುಷ್ ನಿರ್ದೇಶನಾಲಯ , ಬೆಂಗಳೂರು 
ವೇ .ಶ್ರೀ . ರೂ . 36,300 -53,850 ಹುದ್ದೆಗೆ ಕೂಡಲೇ ಜಾರಿಗೆ ಬರುವಂತೆ ಸ್ಥಾನಪನ್ನ ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 

( ಭಾ . ವೈ . ಪ ಮತ್ತು ಸಮನ್ವಯ ) 


PR- 294 


2 ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 203 ಸೇಇಮು 2014 ಬೆಂಗಳೂರು, ದಿನಾಂಕ: 19 - 02 -2015. 
ಶ್ರೀ ಐ. ಎಂ . ಕಂಬಳಿ, ಉಪ ನಿರ್ದೇಶಕರು, ಭಾಷಾಂತರ ನಿರ್ದೇಶನಾಲಯ , ಇವರಿಗೆ ವೇತನ ಶ್ರೇಣಿ ರೂ .40,050 - 1050 - 45300 - 1200 
52500 -1350 - 56,550ರಲ್ಲಿ ನಿರ್ದೇಶಕರ ಹುದ್ದೆಗೆ ಸ್ಥಾನಾಪನ್ನ ಬಡ್ತಿ ನೀಡಿ, ಇವರನ್ನು ಭಾಷಾಂತರ ನಿರ್ದೇಶನಾಲಯ , ಬೆಂಗಳೂರು, ಇಲ್ಲಿ ಖಾಲಿ ಇರುವ 
ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಡಾ || ಗೀತಾ.ಎಲ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವೆಗಳು - 3) 


PR- 303 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೯ , ೨೦೧೫ 

೧೦೫ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ :ಹಿಂವಕ 412 BET 2013 ( ಭಾ -1) ಬೆಂಗಳೂರು, ದಿನಾಂಕ:07 - 03 - 2015 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸೇವೆಗೆ ಸೇರಿದ ಈ ಕೆಳಕಂಡ ಜಂಟಿ ನಿರ್ದೇಶಕರ ವೃಂದದ ಈ ಕೆಳಕಂಡ ಅಧಿಕಾರಿಗಳಿಗೆ ರೂ . 
48900 - 63600ರ ವೇತನ ಶ್ರೇಣಿಯ ಅಪರ ನಿರ್ದೇಶಕರ ವೃಂದಕ್ಕೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಕ್ರಮ 


ಹೆಸರು ಮತ್ತು ಪದನಾಮ / ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 


ಸ್ಥಾನಪನ್ನ ಮುಂಬಡ್ತಿ ನೀಡಿ ಸ್ಥಳನಿಯುಕ್ತಿಗೊಳಿಸಲಾದ 

ಹುದ್ದೆ/ ಇಲಾಖೆ 


ಸಂಖ್ಯೆ 


ಡಾ|| ಯು .ಪಿ . ಚಂದ್ರಶೇಖರ್, ಜಂಟಿ ನಿರ್ದೇಶಕರು ಹಾಲಿ ನಿಯೋಜನೆ | ಅಪರ ನಿರ್ದೇಶಕರು(ಆಡಳಿತ) ಈ ಹುದ್ದೆಗೆ ಒಂದು ದಿನ 
ಮೇಲೆ ವ್ಯವಸ್ಥಾಪಕ ನಿರ್ದೇಶಕರು, ಡಿ. ದೇವರಾಜ ಅರಸು ಹಿಂದುಳಿದ | ಮಟ್ಟಿಗೆ ನೇಮಿಸಿ ನಂತರ ಸರ್ಕಾರದ ಆದೇಶ ಸಂಖ್ಯೆ ಹಿಂವಕ 
ವರ್ಗಗಳ ಅಭಿವೃದ್ಧಿ ನಿಗಮ , ದೇವರಾಜ ಅರಸು ಭವನ, ಬೆಂಗಳೂರು. | 412 BET 2013 ( ಭಾ -1) ದಿನಾಂಕ:23.02. 2015ರಲ್ಲಿ 

ರೂ . 48900 - 63600ಗಳ ವೇತನ ಶ್ರೇಣಿಗೆ ಉನ್ನತೀಕರಿಸಲಾದ 
ವ್ಯವಸ್ಥಾಪಕ ನಿರ್ದೇಶಕರು, ಡಿ. ದೇವರಾಜ ಅರಸು ಹಿಂದುಳಿದ 
ವರ್ಗಗಳ ಅಭಿವೃದ್ಧಿ ನಿಗಮ , ಬೆಂಗಳೂರು ಈ ಹುದ್ದೆಗೆ 
ನಿಯೋಜಿಸಲಾಗಿದೆ. 


ಶ್ರೀ .ತಿಪ್ಪೇಸ್ವಾಮಿ , ಜಂಟಿ ನಿರ್ದೇಶಕರು ಹಾಲಿ ನಿಯೋಜನೆ ಮೇಲೆ | ಸರ್ಕಾರದ ಆದೇಶ ಸಂಖ್ಯೆ : ಹಿಂವಕ 412 BET 2013 
ಕಾರ್ಯದರ್ಶಿ ( ಆಡಳಿತ), ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ( ಭಾ -1) ದಿನಾಂಕ:23.02.2015ರಲ್ಲಿ ಡಿ.ದೇವರಾಜ ಅರಸು 
ಆಯೋಗ, ದೇವರಾಜ ಅರಸು ಭವನ , ಬೆಂಗಳೂರು. 

ಸಂಶೋಧನಾ ಸಂಸ್ಥೆಯಲ್ಲಿನ ನಿರ್ದೇಶಕರ ಹುದ್ದೆಯನ್ನು 
( ಜಂಟಿ ನಿರ್ದೇಶಕರ ಸಮನಾದ ವೃಂದದ ವೇತನ 
ಶ್ರೇಣಿ:40050 -56550ರ ಹುದ್ದೆ) ನಿಲಂಬನೆಯಲ್ಲಿಟ್ಟು ವೇತನ 
ಶ್ರೇಣಿ ರೂ . 48900 - 63600ರ ಅಪರ ನಿರ್ದೇಶಕರ ವೃಂದಕ್ಕೆ 
ಸಮನಾದ ಹೊಸದಾಗಿ ಸೃಜಿಸಲಾದ ನಿರ್ದೇಶಕರು , ದೇವರಾಜ 
ಅರಸು ಸಂಶೋಧನಾ ಸಂಸ್ಥೆ, ಬೆಂಗಳೂರು ಈ ಹುದ್ದೆಗೆ 
ನೇಮಿಸಲಾಗಿದೆ 


ಶ್ರೀ . ಎಂ .ರಾಮಯ್ಯ, ಜಂಟಿ ನಿರ್ದೇಶಕರು ಹಾಲಿ ನಿಯೋಜನೆ ಮೇಲೆ | ಆಯುಕ್ತರ ಕಛೇರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ 
ಮುಖ್ಯಮಂತ್ರಿಯವರ ಜಂಟಿ ಕಾರ್ಯದರ್ಶಿ, ವಿಧಾನಸೌಧ, ಬೆಂಗಳೂರು. ಅಪರ ನಿರ್ದೇಶಕರು (ಅಲೆಮಾರಿ) ಈ ಹುದ್ದೆಗೆ ಒಂದು ದಿನದ 

ಮಟ್ಟಿಗೆ ನೇಮಿಸಿ ತದನಂತರ ಮಾನ್ಯ ಮುಖ್ಯಮಂತ್ರಿಯವರ 
ಅಪರ ಕಾರ್ಯದರ್ಶಿ ಹುದ್ದೆಗೆ ನೇಮಕ ಮಾಡಲು ಇವರ 
ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ 
ವಶಕ್ಕೆ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಆರ್.ಎರೆಕುಪ್ಪಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ -1 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


PR -396 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 316 ಸಉಸೇ 2014 ಬೆಂಗಳೂರು, ದಿನಾಂಕ: 13 - 02 - 2015. 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಶ್ರೀ ಕೆ. ನೀಲಕಂಠಾಚಾರ್‌, ಜಂಟಿ ಪ್ರಾರೂಪಕಾರ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ 
ಕಾರ್ಯದರ್ಶಿ , ಸಂಸದೀಯ ವ್ಯವಹಾರಗಳ ಇಲಾಖೆ ಇವರಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 


* Y 


no 


FDF & 37 ODZIE, TO wao , Jozes 6 , 9008 


ಭಾಗ ೨ 


Olo . 52500 –1350 –60600 –1500 –69600 –1700 –73000 o geas gero eto UDOST DO JOB Judas JoF0H who 
ಕಾರ್ಯದರ್ಶಿ , ಸಂಸದೀಯ ವ್ಯವಹಾರಗಳ ಇಲಾಖೆ - ಖಾಲಿ ಹುದ್ದೆಗೆ ಸ್ಥಾನಾಪನ್ನ ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಚಂದ್ರಶೇಖರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR . 295 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 

(Fe3785 – 6 ) 
HIGH COURT OF KARNATAKA 

NOTIFICATION 

No . GOB (1) 20 (11) / 2015 , Bengaluru DATED : 19 -02- 2015 . 
The Presiding Officer of the court of the XXIII Addl. Chief Metropolitan Magistrate , Bengaluru , is concurrently appointed as the 
Presiding Officer of the court of the XVI Addl. Chief Metropolitan Magistrate, Bengaluru , during the leave period of Sri.B .Narayanappa, 
XVI Addl . ChiefMetropolitan Magistrate, Bengaluru , i.e . from 08 -03 -2015 to 22 -03 -2015 (bdi). 

BY ORDER OF THE HIGH COURT 
PR -296 

P . N . DESAI 

REGISTRAR (JUDICIAL) 
HIGH COURT OF KARNATAKA 

NOTIFICATION 
No . GOB (1) 2/ 2014 , Bengaluru DATED : 19TH FEBRUARY, 2015 . 
In partial modification of this office notification of even number dated : 06 -01-2015 , the Presiding Officer of the Court of Addl. 
Senior Civil judge and JMFC ., Hassan , who is in concurrent charge of the court of Senior Civil judge and JMFC ., Holenarasipur, is 
directed to itinerate the said court for one day in a week i.e., on every working Saturday, with immediate effect and untilfurther orders. 

BY ORDER OF THE HIGH COURT 
PR - 297 

B . A .PATIL 

REGISTRAR GENERAL 
HIGH COURT OF KARNATAKA 

NOTIFICATION 

No . GOB (l) 21(36 ) 2014 , Bengaluru DATED : 20 -02 -2015 . 
Sri. Abdul Rahaman Pathan , Addl. Civil Judge and JMFC .,Hiriyur, is granted Earned Leave for one day on 28 -04 - 2014 , on 
private affairs . 

The Prl. Civil Judge and JMFC , Hiriyur, is placed in additional charge of the said court, during the above said period. 

Sri. Abdul Rahaman Pathan , Addl. Civil Judge and JMFC ., Hiriyur , is re -posted to the same post on expiry of the above said 
leave period . 

BY ORDER OF THE HIGH COURT 
PR -298 

DEPUTY REGISTRAR 
HIGH COURT OF KARNATAKA 

NOTIFICATION 
No . GOB (1) 246 /2007 Bengaluru DATED : 13TH FEBRUARY, 2015 . 
It is hereby notification that the Court of XVII Addl. Chief Metropolitan Magistrate , Bengaluru City is shifted from the premises 
of the City Civil Court Complex to the vacant Court , situated at Parappana Agrahara , Bengaluru , for limited purpose for conducting the 
cases on the dates mentioned below against the Advocates, Police Officials and Media Persons. 


Sl. No . 


Case Nos. 


Hearing date 


Charge sheet 

persons 


CC No. 348 /15 


Dt : 20- 02- 15 


Police Officials 


2. 


CC No . 332 /15 


Dt: 24 -02 -15 


Advocates 


ಭಾಗ ೨ 


PROTE37O 


y , Todowo, ugot 6 , 9003 


002 


Sl. No. 


Case Nos. 


Hearing date 


Charge sheet 

persons 


CC No. 397 / 15 


Dt: 25- 02-15 


Police Officials 


CC No . 334 /15 


Dt: 27-02- 15 


Police Officials 


CC No . 173 /15 


Dt: 03- 03- 15 


Media Persons 


CC No. 175 /15 


Dt: 03- 03-15 


Media Persons 


CC No. 176 / 15 


Dt: 03- 03 - 15 


Media Persons 


CC No. 252 /15 


Dt: 06- 03-15 


Media Persons 


CC No. 254 / 15 


Dt: 06-03-15 


Media Persons 


10 . 


CC No. 248 /15 


Dt : 10- 03- 15 


Police Officials 


PR - 299 


BY ORDER OF HON BLE THE CHIEF JUSTICE 

B . A .PATIL 
REGISTRAR GENERAL 


HIGH COURT OF KARNATAKA 

NOTIFICATION 
No. HCE 1143 / 2014 , Bengaluru DATED : 06TH FEBRUARY , 2015. 


In pursuance of Rule 118 – A (1) of K .C .S .Rs and G .O .No. FD 05 SRS 2012 , dated : 14 -06 - 2012 sanction is hereby accorded 


for payment of cash equivalent of leave salary for Earned Leave at the credit of Sri R .Rangaswamy, retired JointRegistrar of this office, 
subject to maximum of 300 days, on the date attaining the age of superannuation w .e.f. the afternoon of 31-01 -2015 . It is certified that 
no Departmental enquiry was pending against the said officer, as on that date . 


He shall be paid pay and allowances admissible for the period of Earned Leave at his credit as per rules . 


PR - 300 


BY ORDER 
G . SHAMBANNA 
Assistant Registrar 


HIGH COURT OF KARNATAKA 

NOTIFICATION 
No. HCE 1142 / 2014 Bengaluru DATED : 06TH FEBRUARY, 2015 . 
In pursuance of Rule 118 - A (1) of K.C .S. Rs and G .O.No. FD 05 SRS 2012, dated: 14-06 - 2012 sanction is hereby accorded 
for payment of cash equivalent of leave salary for Earned Leave at the credit of Sri S .Devaraju , retired Joint Registrar of this office , 
subject to maximum of 300 days , on the date attaining the age of superannuation w .e.f. the afternoon of 31 -01-2015 . It is certified that 
no Departmental enquiry was pending against the said officer, as on that date . 


He shall be paid pay and allowances admissible for the period of Earned Leave at his credit as per rules. 


BY ORDER 
G . SHAMBANNA 


PR - 301 


Assistant Registrar 


R .N .I. No . KARBIL /2001/47147 POSTAL REGN . No. RNP /KA/BGS/2202 /2014- 16 
Licensed to post without prepayment WPP No . 297 


noes 


FDF837 domus , Todowo, E , 90098 


ಭಾಗ ೨ 


HIGH COURT OF KARNATAKA 

NOTIFICATION 
No . HCE 1145 / 2014 , Bengaluru DATED : 06TH FEBRUARY, 2015 . 
In pursuance of Rule 118 - A (1) of K .C .S . Rs and G .O .No. FD 05 SRS 2012 , dated : 14 -06 - 2012 sanction is hereby accorded 
for payment of cash equivalent of leave salary for Earned Leave at the credit of Sri M .Suresh Kumar , retired Deputy Registrar 
(Secretarial Services) of this office , subject to maximum of 300 days, on the date attaining the age of superannuation w .e.f. the 
afternoon of 31 -01 -2015 . It is certified that no Departmental enquiry was pending against the said officer, as on that date . 


He shall be paid pay and allowances admissible for the period of Earned Leave at his credit as per rules . 


PR - 302 


BY ORDER 
G . SHAMBANNA 
AssistantRegistrar 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


